ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 231 
" ವಿಧಾನ ಪರಿಷತ್ತು ಸದಸ್ಯರ ಹೆಸರು ಶೀ ಅಲ್ಲಂ ವೀರಭದ್ರಪ್ಪ (ವಿಧಾನ 
; ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 22.09.2020. 
ಉತ್ತರಿಸುವ ಸಚಿವರು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ 
ಇಲಾಖಾ ಸಚಿವರು. ) 
ಫ್ರ. ಪ್ರಶ್ನೆ ಉತ್ತರ 
ಸಂ. | 
ಅ) |201920 ಮತ್ತು 2020-21ಸೇ ಸಾಲಿನ] ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ಆಯವ್ಯಯದಲ್ಲಿ ಆಹಾರ ಮತ್ತು| ವ್ಯವಹಾರಗಳ ಇಲಾಖೆಗೆ 2019-20ನೇ ಸಾಲಿನಲ್ಲಿ 
ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ | ರೂ.392919.89 ಲಕ್ಷಗಳು ಹಾಗೂ 2020-21ನೇ ಸಾಲಿನಲ್ಲಿ 


ವ್ಯವಹಾರಗಳ ಇಲಾಖೆಗೆ ಒದಗಿಸಿರುವ 


|] ಅನುದಾನವೆಷ್ಟು; 


ರೊ.261201.00 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿರುತ್ತದೆ. 


ಆಅ) 


ಈ ಅನುದಾನದಲ್ಲಿ ಇಲಾಖೆಯ 
ನೌಕರರಿಗೆ ವೇತನ ಮತ್ತು ಭತ್ಯೆಗೆ ಎಷ್ಟು 
ಹಣ ಕಾಯ್ದಿರಿಸಲಾಗಿದೆ; 


J 
ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಇಲಾಖೆಯ ನೌಕರರಿಗೆ ವೇತನ ಮತ್ತು ಭತ್ಯೆಗೆ 
ಸಂಬಂಧಿಸಿದಂತೆ, 2019-20ನೇ ಸಾಲಿನಲ್ಲಿ ರೂ.549.04 
ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದೆ. ಹಾಗೂ 2020-21ನೇ 
ಸಾಲಿನಲ್ಲಿ  ರೂ4ಿಕ500 ಲಕ್ಷಗಳ ಅನುದಾನವನ್ನು 
ಕಾಯ್ತಿರಿಸಲಾಗಿರುತ್ತದೆ. 


ಇಲಾಖೆಯ ಅಕ್ಕಿಯನ್ನು ಯಾವ 
ದರದಲ್ಲಿ ಖರೀದಿಸಲಾಗುತ್ತಿದೆ; ಹಾಗೂ 
ಯಾವ ಯಾವ ಸಂಸ್ಥೆಗಳಿಂದ 
ಅಕ್ಕಿಯನ್ನು ಖರೀದಿಸಲಾಗುತ್ತಿದೆ 
(ಸಂಪೂರ್ಣ ವಿವರ ನೀಡುವುದು) 


ಈ | ಪದಾರ್ಥಗಳಿಗೆ ನಿಗಧಿಪಡಿಸಿದ 


1) National Food Security Act (NSA) "ಅಡಿಯಲ್ಲಿ ವಿತರಿಸಲಾಗಿರುವ 
ಪಡಿತರ ಚೀಟಿಗಳಿಗೆ ಅಗತ್ಯವಿರುವ ಅಕ್ಕಿಯನ್ನು ಕೇಂದ್ರೆ ಸರ್ಕಾರದ ಭಾರತ 
ಆಹಾರ ನಿಗಮದಿಂದ ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ3000/- ದರದಲ್ಲಿ 
ಖರೀದಿಸಲಾಗುತ್ತಿದೆ. 

2) ಕರ್ನಾಟಕ ರಾಜ್ಯದಲ್ಲಿ National Food Security Act (NFSA) ಅಡಿಯಲ್ಲಿ 
ನಿಗಧಿಪಡಿಸಿರುವ ಪಡಿತರ" ಚೀಟಿಗಳಿಗಿಂತ ಹೆಚ್ಚುವರಿಯಾಗಿ ವಿತರಿಸಿರುವ 
ಪಡಿತರ ಚೇಟಿಗಳ ಫಲಾನುಭವಿಗಳಿಗೆ. ಹಂಚಿಕೆ ಮಾಡಲು ಅಗತ್ಯವಿರುವ 
ಅಕ್ಕಿಯನ್ನು pen Maret: Sale Scheme (Domestic) ಅಡಿಯಲ್ಲಿ ಭಾರತ 
ಆಹಾರ ನಿಗಮದಿಂದ ಪ್ರತಿ ಮೆಟ್ರಿಕ್‌ ಟಸ್‌' ಅಕ್ಕಿಯನ್ನು ರೂ. 22837.50/- 
ದಂತೆ ಖರೀದಿಸಲಾಗುತ್ತಿದೆ. 


2019-20 2020-21 
ಹಾಗೂ ವ್ಯಯಿಸಿದ ಮೊತ್ತವೆಷ್ಟು? || ನಿಗಧಿಪಡಿಸಿದ 7 ವ್ಯಯನಸಿವ ನಿಗಧಿಪಡಿಸಿದ | ವ್ಯಯಿಸಿದ 
“(ಸಂಪೂರ್ಣ ವಿವರ ನೀಡುವುದು) ಮೊತ್ತ ಮೊತ್ತ ಮೊತ್ತ ಮೊತ್ತ 

(31.03.2020ರ | (14.09.2020ರ 
ಅಂತ್ಯಕ್ಕೆ ಅಂತ್ಯಕ್ಕೆ 
apn 37550000 36989576 [25 9254 | 
ಸ೦ಖ್ಯೆ: ಆನಾಸ 87 ಎಫ್‌.ಪಿ.ಪಿ 2020 (ಇ-ಆಪೀಸ್‌) Badd 
ನಾನಿ (ಕೆನಗೋಪಾಲಯ್ಯ) 


ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ'ಹಾಗೂ"-. 
ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಟಿವರು. 


